ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1113 (1371) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯದಲ್ಲಿ ಗಣಿ ಇಲಾಖೆಯಿಂದ ಸಂಗ್ರಹವಾಗುವ ರಾಜಧನದ ಕುರಿತು 


(ಅ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ಗಣಿಗಾರಿಕೆಯಿಂದ 
ಸಂಗ್ರಹವಾದ ರಾಜಧನವೆಷ್ಟು; ದಂಡನೆಯ ಮೂಲಕ ಸಂಗ್ರಹವಾದ ಮೊತ್ತವೆಷ್ಟು; 
(ವರ್ಷವಾರು, ಜಿಲ್ಲಾವಾರು, ತಾಲ್ಲೂಕುವಾರು, ಗಣಿಪ್ರಕಾರವಾರು ಮಾಹಿತಿಯನ್ನು 
ಒದಗಿಸುವುದು) 


(ಆ) ಉಡುಪಿ ಜಿಲ್ಲೆಯಲ್ಲಿ ದ್ರೋಣ್‌ ಸರ್ಮೆಯ (DRONE SUVEY ಮೂಲಕ 
ಗುರುತಿಸಲಾದ ಗಣಿ ಪ್ರದೇಶಗಳು ಯಾವುವು; (ಗಣಿ ಪ್ರದೇಶವಾರು ಮಾಹಿತಿಯನ್ನು 
ನೀಡುವುದು) Grಂಟಗdೆ survey ಯ ಮೂಲಕ ಗುರುತಿಸಲಾದ ಗಣಿ ಪ್ರದೇಶಕ್ಕೂ 
ದ್ರೋಣ್‌ ಸರ್ವೆಯ (ರಔಣಲNE SUVEY)ನಲ್ಲಿ ಗುರುತಿಸಲಾದ ಗಣಿ ಪ್ರದೇಶಕ್ಕೂ 
ವ್ಯತ್ಯಾಸವಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ಪ್ರಕರಣವಾರು ವಿವರ ನೀಡುವುದು) 


(ಇ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ 
ನೀಡಲಾದ ಕಟ್ಟಿಡ ಕಲ್ಲು, ಜೆಲ್ಲಿ ಮತ್ತು ಮರಳು ಇವುಗಳ ಪ್ರಮಾಣವೆಷ್ಟು; 
ಇವುಗಳಿಂದ ಇಲಾಖೆಗೆ ಬಂದ ರಾಜಧನವೆಷ್ಟು; ಇವುಗಳನ್ನು ತುಲನಾತ್ಮಕವಾಗಿ 
ಪರಿಶೀಲಿಸಲಾಗಿದೆಯೇ; ಇಲ್ಲವಾದಲ್ಲಿ, ಕೋಟ್ಯಾಂತರ ರೂಪಾಯಿ ರಾಜಧನ 
ಸೋರಿಕೆಗೆ ಕಾರಣರಾದ ಇಲಾಖಾಧಿಕಾರಿಗಳನ್ನು ಹೊಣೆ ಮಾಡಲಾಗಿದೆಯೇ? 
(ಪ್ರಕರಣವಾರು ವಿವರ ನೀಡುವುದು) 


